ವಿಧಾನ ಪರಿಷತ್ತಿನ ಸದಸ್ಯರು: 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ: 


ಕರ್ನಾಟಕ ವಿಧಾನ ಪರಿಷತ್ತು 


ಶ್ರೀ ಸುನೀಲ್‌ ಸುಬ್ರಮಣಿ.ಎಂ.ಪಿ 


ಉತ್ತರಿಸಬೇಕಾದ ದಿನಾಂಕ: 
ಯತ್ತರಿಸುವ ಸಚಿವರು: 


608 
11.03.2020 
ಶ್ರೀ ವಿ ಸೋಮಣ್ಣ, ವಸತಿ ಸಚಿವರು 


ಕ್ರ.ಸ 
ಅ. 


ಪ್ರಶ್ನೆ 

ಕಳೆದ ಎರಡು ವರ್ಷಗಳಲ್ಲಿ ಕೊಡಗು 
ಜಿಲ್ಲೆಗೆ ವಸತಿ ಇಲಾಖೆಯಿಂದ ವಿವಿಧ 
ಯೋಜನೆಗಳಲ್ಲಿ ನೀಡಲಾದ ಮನೆಗಳ 
ಸಂಖ್ಯೆ ಎಷ್ಟು; ಇವುಗಳಲ್ಲಿ 
ಸಾಮಾನ್ಯ ಮತ್ತು ಪರಿಶಿಷ್ಟ ಜಾತಿ 
ಮತ್ತು ಪಂಗಡಗಳಿಗೆ ಪ್ರತ್ಯೇಕ ವಿವರ 
ನೀಡುವುದು; 


ಉತ್ತರ 
2017-18 ಮತ್ತು 2018-2019ನೇ ಸಾಲಿನಲ್ಲಿ ಕೊಡಗು ಜಿಲ್ಲೆಗೆ ವಸತಿ 
ಇಲಾಖೆಯಿಂದ ವಿವಿಧ ವಸತಿ ಯೋಜನೆಗಳಲ್ಲಿ 3532 ಮನೆಗಳನ್ನು ಹಂಚಿಕೆ 
ಮಾಡಲಾಗಿರುತ್ತದೆ, ಇವುಗಳಲ್ಲಿ ಸಾಮಾನ್ಯ ವರ್ಗಕ್ಕೆ 2792 ಮನೆಗಳನ್ನು ಒಸರಿಶಿಷ್ಟ 
ಜಾತಿ ಮತ್ತು ಪಂಗಡಗಳಿಗೆ 454 ಮನೆಗಳನ್ನು ಹಂಚಿಕೆ ಮಾಡಲಾಗಿರುತ್ತದೆ. ವಿವರ ಈ 
ಕೆಳಗಿನಂತಿವೆ. 


ಪರಿಶಿಷ್ಟ ಜಾತಿ 
ಮತ್ತು ಪಂಗಡ 

0 2941 
450 


ಯೋಜನೆ 


ಬಸವ ವಸತಿ ಯೋಜನೆ 
ಡಾ|| ಬಿ.ಆರ್‌. ಅಂಬೇಡ್ಕರ್‌ 
ನಿವಾಸ್‌ ಯೋಜನೆ (ಗ್ರಾ ಮತ್ತು ನ) 


| 3 | ದೇವರಾಜು ಅರಸು ವಸತಿ ಯೋಜನೆ RENE 
| 4 | ವಾಜಪೇಯಿ ನಗರ ವಸತಿ ಯೋಜನೆ 110 
3532 


450 


31 


ಆ, |ಕಳೆದ ವರ್ಷದ ಮಳೆಯಿಂದ 


ಕೊಚ್ಚಿಹೋದ ಗ್ರಾಮಗಳ ಜನರಿಗೆ 
ಎಷ್ಟು ಮನೆಗಳನ್ನು ಕಟ್ಟಿಸಲಾಗಿದೆ; 
ಇವುಗಳಲ್ಲಿ ಎಷ್ಟನ್ನು 
ಫಲಾನುಭವಿಗಳಗೆ ಹಂಚಿಕೆ 
ಮಾಡಲಾಗಿದೆ;(ವಿವರಗಳನ್ನು 
ನೀಡುವುದು) 


2018ನೇ ಸಾಲಿನಲ್ಲಿ ಸಂಭವಿಸಿದ ಭೂ ಕುಸಿತ ಹಾಗೂ ಪೃಕೃತಿ ವಿಕೋಪದಿಂದ ಮನೆ 
ಕಳೆದುಕೊಂಡ ಕುಟುಂಬಗಳಿಗೆ ಪುನರ್‌ ವಸತಿ ಕಲ್ಪಿಸಲು ಸರಕಾರವು 840 ಮನೆಗಳ 
ನಿರ್ಮಾಣಕ್ಕೆ ಅನುಮೋದನೆ ನೀಡಿರುತ್ತದೆ, ಈ ಪೈಕಿ 741 ಮನೆಗಳು 
ಪ್ರಾರಂಭಗೊಂಡಿರುತ್ತವೆ. 499 ಮನೆಗಳು ಪೂರ್ಣಗೊಂಡಿದ್ದು, 35 ಮನೆಗಳನ್ನು 
ಫಲಾನುಭವಿಗಳಿಗೆ ಹಸ್ತಾಂತರಿಸಿದ್ದು, 464 ಮನೆಗಳನ್ನು ಕೂಡಲೇ ಫಲಾನುಭವಿಗಳಿಗೆ 
ಹಸ್ತಾಂತರಿಸಿಲು ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗುವುದು. ಇನ್ನುಳಿಗ ೭42 
ಮನೆಗಳು ವಿವಿಧ ಹಂತದ ಪ್ರಗತಿಯಲ್ಲಿರುತ್ತವೆ. 

ಇದಲ್ಲದೇ ಇನ್ಫೋಸಿಸ್‌ ಸ್ಥಂಸೆಯವರು 200 ಮನೆಗಳನ್ನು ನಿರ್ಮಿಸುತ್ತಿದ್ದು, 
ಮನೆಗಳ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದೆ. 


ಈ ಮನೆಗಳನ್ನು 
ಸರ್ಕಾರದಿಂದ ನೀಡಲಾದ ಅನುದಾನ 
ಎಷ್ಟ ಜಿಲ್ಲೆಯಲ್ಲಿ 
ಫಲಾನುಭವಿಗಳಿಗೆ ನೀಡಲಾಗಿರುವ 
ಸಹಾಯಧನವೆಷ್ಟು? (ವಿವರಗಳನ್ನ 
ನೀಡುವುದು) 


ಕಟ್ಟಲು 


ಹಾಗೂ 


ವಇ 89 ಹೆಚ್‌ಎಎಂ 2020 


ಬಡಾವಣೆಗಳಿಗೆ ಅಗತ್ಯ ಮೂಲಭೂತ ಸೌಕರ್ಯ ಒಳಗೊಂಡಂತೆ ಮನೆಗಳ ನಿರ್ಮಾಣ 
ಮತ್ತು ಮೂಲಭೂತ ಸೌಕರ್ಯ ವೆಚ್ಚ ಸೇರಿ ಒಟ್ಟಾರೆ 134.06 ಕೋಟಿಗಳ 
ಅನುದಾನಕ್ಕೆ ಅನುಮೋದನೆ ನೀಡಲಾಗಿದೆ. 

ಜಿಲ್ಲೆಯಲ್ಲಿ 83 ಫಲಾನುಭವಿಗಳೇ ಸ್ಥತ : ಮನೆಗಳನ್ನು 
ಇಚ್ಛಿಸಿದ್ದರಿಂದ ಈ ಪೈಕಿ 65 ಫಲಾನುಭವಿಗಳಿಗೆ ಪ್ರಗತಿಗನುಗುಣಾವಾಗಿ ಇದುವರೆಗೆ 
ಒಟ್ಟು ರೂ.307.40 ಲಕ್ಷಗಳನ್ನು ಜಿಲ್ಲಾಧಿಕಾರಿಯವರು ನೇರವಾಗಿ ಫಲಾನುಭವಿಗಳ 
ಬ್ಯಾಂಕ್‌ ಖಾತೆಗೆ ಬಿಡುಗಡೆ ಮಾಡಿರುತ್ತಾರೆ. 


ನಿರ್ಮಿಸಿಕೊಳಲು 


(ವಿ.ಸೋಮಣ್ಣ) 
ವಸತಿ ಸಚಿವರು 


